a 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 947 
ಸದಸ್ಯರ ಹೆಸರು ಡಾ॥ ಚಂದ್ರಶೇಖರ್‌ ಬಿ:ಪಾಟೀಲ್‌ (ಪದವೀಧರರ ಜೀತು) 
ಉತ್ತರಿಸಬೇಕಾದ ದಿನಾ೦ಕ 20.09.2021 


ಉತ್ತರಿಸುವ ಸಚಿವರು 


ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 


KKKKK 


ಪ್ರಶ್ನೆ ಉತ್ತರ ಸ 
ಅ) | ರಾಜ್ಯದಲ್ಲಿ ಎಲ್ಲಾ ಮೂಲಗಳಿಂದ ರಾಜ್ಯದಲ್ಲಿ 2021-22ನೇ ಸಾಲಿನಲ್ಲಿ ಏಪ್ರಿಲ್‌-2027 ಕಂಡ 
ಉತ್ಪತ್ತಿಯಾಗುತ್ತಿರುವ ವಿದ್ಯುತ್‌ | ಆಗಸ್ಟ್‌ ಸ್ವ-2021ರ ಅಂತ್ಯದವರೆಗೆ ವಿವಿಧ ಮೂಲಗಳಿಂದ 
ಪ್ರಮಾಣ ಎಷ್ಟು: (ವಿವರ "ಲಭ್ಯವಾದ ವಿದ್ಯುತ್ಲಿನ ಪ್ರಮಾಣದ ವಿವರಗಳು 
ನೀಡುವುದು) ಕೆಳಕಂಡಂತಿವೆ:- i 
ಖು y 2021-22ನೇ ಸಾಲಿನಲ್ಲಿ ಏಪ್ರಿಲ್‌-2021 ] 
ಸ ರಿ೦ದ ಆಗಸ್ವ್‌-2021ರ-ಅಂತ್ಯದವದೆಗೆ | 
ವಿದ್ಯುತ್ತಿನ್ನಮೂಲ ಲಭ್ಯವಾದ ವಿದ್ಯುತ್ತಿನ ಪ್ರಮಾಣ 1 
ನ (ದ.ಲ.ಯೂ (ತಾತ್ಕಾಲಿಕ) | 
ಜಲ ವಿದ್ಯುತ್‌ 5494.873 ale 
ಶಾಯೋತ್ಸನ್ನ 6318.875 | 
ಕೇಂದ್ರ ಸರ್ಕಾರ ಸ್ವಾಮ್ಯದ 
ವಿದ್ಯತ್‌ ಉತ್ಪಾದನಾ 5017.646 
ಘಟಕಗಳಿಂದ ರಾಜ್ಯದ ಪಾಲು 
ಅಸಂಪ್ರದಾಯಿಕ ಮೂಲಗಳಿಂದ 11728.930 
ಬೃಹತ್‌ ಐ.ಪಿ.ಪಿ. 184606 OO 
_ಜಿಂದಾಲ್‌ ENE 223106 
. ಒಟ್ಟು | 29968.66 J 
ಆ) | ಪ್ರಸ್ತುತ ರಾಜ್ಯದಲ್ಲಿ ವಿದ್ಯುತ್‌ ಬಳಕೆ ರಾಜ್ಯದಲ್ಲಿ ವಿದ್ಯತ್‌ ಉತ್ಪಾದನಾ ಸಾಮರ್ಥ್ಯ | 
ಬೇಡಿಕೆಯಿರುವ ಪ್ರಮಾಣ ಎಷ್ಟು: ಹೆಚ್ಚಾಗಿದ್ದರೂ, ಬೇಡಿಕೆಗೆ ಅನುಗುಣವಾಗಿ ವಿದ್ಯುತ್‌ | 
ಹಾಗೂ ಬೇಡಿಕಗೆ ಅನುಗುಣವಾಗಿ | ಉತ್ಪಾದನೆಯನ್ನು ಮಾಡಲಾಗುತ್ತಿದೆ. ಪ್ರಸ್ತುತ, ಸೆಪ್ಟೆ ೦ಬರ್‌- | 
ವಿದ್ಯುತ್‌ 2021 ರ ಮಾಹೆಯಲ್ಲಿ ದಿನವಹಿ ಸರಾಸರಿ 175 ದಶಲಕ್ಷ 
ಉತ್ಸಾದನೆಯಾಗುತ್ತಿದೆಯೇ: ಯೂನಿಟ್‌ ಗಳಷ್ಟು ವಿದ್ಯುತ್‌ ನ್ನು ಉತ್ಸಾದಿಸಲಾಗುತ್ತಿದ್ದು. 
ಹಾಗಿಲ್ಲದಿದ್ದಲ್ಲಿ, ಕೊರತೆಯಿರುವ ಯಾವುದೇ ಕೊರತೆಯಿರುವುದಿಲ್ಲ. 
ವಿದ್ಯತ್‌ ನ್ನು ಯಾವ ಯಾವ | 
ರೀತಿಯಲ್ಲಿ ಪೂರೈಸಲಾಗುತ್ತಿದೆ: | 
ಇ) | ಅಂತಹ ವಿದ್ಯುತ್‌ ನ್ನು ಯಾವ ಅನಿರೀಕ್ಷಿತ ಕಾರಣಗಳಿಂದ ವಡಾ 


“ಯಾವ ದರಕ್ಕೆ ವಿತರಿಸಲಾಗುತ್ತಿದೆ? 


ದರದ ಆಧಾರದಲ್ಲಿ ಯಾರಿಂದ 
ಯಾವ ಪ್ರಮಾಣದಲ್ಲಿ ಖರೀದಿಸಿ 


ಕೊರತೆಯುಂಟಾದಲ್ಲಿ ವಿಯ್ಯತ್‌ ವಿನಿಮಯ ಕೇಂದ್ರದ: (EX) 
ಮೂಲಕ ವಿದ್ಯುತ್‌ ನ್ನು ಖರೀದಿಸಿ ಕರ್ನಾಟಿಕ ವಿದ್ಯುಚ್ಛಕ್ತಿ! 
ನಿಯಂತ್ರಣ ಆಯೋಗ ನಿಗದಿಪಡಿಸಿದ ದರದಲ್ಲಿ! 


"ಸಂಖ್ಯ: ಎನರ್ಜಿ 214 ಇಬಿಎಸ್‌ 2021 


ವಿತರಿಸಲಾಗುವುದು. 


pe | 

"  (ವಿಸುವಿಲ್‌ ಕುಮಾರ್‌) 
ಇಂಧನ ಹಾಗೂ ಕನ್ನಡ | 
. ಮತ್ತು ಸಂಸ್ಕೃತಿ ಸಚಿವರು. 


